ಕರ್ವಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


1214 
; ಶ್ರೀ ಬಿ.ಕೆ.ಹರಿಪ್ರಸಾದ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸುವ ದಿನಾಂಕ 22-09-2021 
ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 
ಕ. |] ಪ್ರಶ್ನೆ ಉತ್ತರ 
ಸಂ 
ಅ) | ಬೃಹತ್‌ ಬೆಂಗಳೂರು ಮಹಾನಗರ | ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ. 


ಪಾಲಿಕೆಯ ವ್ಯಾಪ್ತಿಯಲ್ಲಿರುವ 
ಸರ್ಕಾರಿ ಜಮೀನು ಎಷ್ಟು; ಈ 
ಜಮೀನನ್ನು ಯಾವ 
ಉದ್ದೇಶಕ್ಕಾಗಿ 
ಬಳಸಿಕೊಳ್ಳಲಾಗುತ್ತಿದೆ; 
(ಸಂಪೂರ್ಣ - ಮಾಹಿತಿ 
ನೀಡುವುದು) 


ಸರ್ಕಾರಿ ಜಮೀನುಗಳ ವಿವರ ಈ ಕೆಳಕಂಡಂತಿದೆ. 


ಪ್ರೆ. ತಾಲ್ಲೂಕು ವಿಸ್ತೀರ್ಣ 
ಸಂ. 1ಎ/ಗುಂ] 

1 ಬೆಂಗಳೂರು ಉತ್ತರ 1192-12 

2 ಬೆಂಗಳೂರು ದಕ್ಷಿಣ 5408-00 

3 | ಬೆಂಗಳೂರು ಪೂರ್ವ 7117-25 
[4 ಯಲಹಂಕ 2655-05 
5 ಆನೇಕಲ್‌ 120-04 

ಒಟ್ಟು . 16493-06 


ಸಡಾ ಸರದಲ್ಲಿ ಸರ್ಕಾರಿ ಕೆರೆ ಕಟ್ಟೆ, ಕುಂಟೆಗಳು, 
ರಸ್ತೆ, ಆಸ್ಪತ್ರೆ, ನಿವೇಶನ, ಸ್ಮಶಾನ, ಶಾಲೆ, ಸರ್ಕಾರಿ ಆಟಿದ | 
ಮೈದಾನ ಹಾಗೂ ವಿವಿಧ ಉದ್ದೇಶಗಳಿಗೆ 
ಬಳಕೆಯಾಗುತ್ತಿರುತ್ತದೆ. ಈ 


ಸರ್ಕಾರಿ ಜಮೀನನ್ನು ಖಾಸಗಿ 
ವ್ಯಕ್ತಿಗಳಿಗೆ ಪರಭಾರೆ ಮಾಡಿರುವ 
ಪ್ರಕರಣಗಳು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ಮಲ್ಲಿ, 
ಪರಭಾರೆ ಮಾಡಲು ಸಹಕರಿಸಿದ 
ಅಧಿಕಾರಿಗಳ ಮೇಲೆ ಸರ್ಕಾರ 
ಕ್ರಮ ಸೈಗೊಂಡಿದೆಯೇ; 
ಕೈಗೊಂಡಿದ್ದಲ್ಲಿ ; . ಸದರಿ 
ಪ್ರಕರಣದಲ್ಲಿ ಭಾಗಿಯಾದ ಎಷ್ಟು 
ಅಧಿಕಾರಿಗಳನ್ನು ಅಮಾನತ್ತು 
ಮಾಡಲಾಗಿದೆ; 


್ಸ್ಸ—[ಹುಣಸೇಮಾರನಹಳ್ಳಿ"ಗ್ರಾಮದ”ಸ:ನಂ.`184-ರ`ಸರ್ಕಾರಿ` 


ಬೆಂಗಳೂರು ನಗರ ತವಾ ವ್ಯಾಪ್ತಿಯಲ್ಲಿ ಸರ್ಕಾರಿ 
ಜಮೀನನ್ನು ಖಾಸಗಿ ವ್ಯಕ್ತಿಗಳಿಗೆ ಪರಭಾರೆ ಮಾಡಿರುವ 
ಪ್ರಕರಣಗಳು ಗಮನಕ್ಕೆ ಬಂದಿರುತ್ತದೆ. 


ಈ. ಸಂಬಂಧ 02 ಅಧಿಕಾರಿಗಳು ಮತ್ತು ನೌಕರರ 
ವಿರುದ್ಧ ಕ್ರಮವಹಿಸಲಾಗಿರುತ್ತದೆ. 


ಸರ್ಕಾರಿ ಜಮೀನನ್ನು ಖಾಸಗಿ ಕ ಪರಭಾರೆ 
ಮಾಡಲು ಸಹಕರಿಸಿರುವ ಅಧಿಕಾರಿ/ನೌಕರರ ವಿರುದ್ದ 
ಕ್ರಮ ಕೈಗೊಳ್ಳಲಾಗಿದ್ದು, ವಿವರ ಈ ಕೆಳಕಂಡಂತೆ 
ಇರುತ್ತದೆ. 


1 ಯಲಹಂಕ ಹೋಬಳಿ, 


ತಾಲ್ಲೂಕು, ಜಾಲ 


ಜಮೀನಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಅಧಿಕಾರಿ 


ಮತ್ತು ಒಬ್ಬ ನೌಕರರ ವಿರುದ್ದ ಜಂಟಿ ಇಲಾಖಾ 
ವಿಚಾರಣೆ ಪ್ರಾರಂಭಿಸಲಾಗಿರುತ್ತದೆ. 


2.ಯಲಹಂಕ ತಾಲ್ಲೂಕು, ಜಾಲ ಹೋಬಳಿ, ಶೆಟ್ಟಿಗೆರೆ 
ಗ್ರಾಮದ ಸ.ನಂ. 97 ರಲ್ಲಿ 17-35 ಎಕರೆ/ಗುಂಟೆ ಸರ್ಕಾರಿ 
| ಜಮೀನಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಅಧಿಕಾರಿ 
ಮತ್ತು ಇಬ್ಬರು ನೌಕರರ ವಿರುದ್ದ ಜಂಟಿ ಇಲಾಖಾ 
ವಿಚಾರಣೆ ಪ್ರಾರಂಭಿಸಲಾಗಿರುತ್ತದೆ. 


ಇಂತಹ ಪ್ರಕರಣಗಳಲ್ಲಿ | ಇಂತಹ ಪ್ರಕರಣದಲ್ಲಿ ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ. 
ಭಾಗಿಯಾಗಿರುವ ಅಧಿಕಾರಿಗಳನ್ನು 
ವಜಾ ಮಾಡಲು ವಿಳಂಬವಾಗಲು 
ಕಾರಣವೇನು; 

ಎಷ್ಟು ವಿಸೀರ್ಣದ ಜಮೀನುಗಳು 
ಅತಿಕ್ರಮಿಸಲ್ಪಟ್ಟಿವೆ; (ವಾರ್ಡ್‌. 
ವಾರು ಮಾಹಿತಿ ನೀಡುವುದು) 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕ ವ್ಯಾಪ್ತಿಯಲ್ಲಿ 
ಅತಿಕ್ರಮಿಸಲ್ಕಟ್ಟ ಜಮೀನುಗಳ ವಿವರ ಈ ಕೆಳಕಂಡಂತಿದೆ. 


ಸಂ. [ಎ/ಗುಂ] 
ಬೆಂಗಳೂರುಉತ್ತರ 1 000 | 


ಬೆಂಗಳೂರುದಕ್ಷಿಣ 1 000 | 
ಬೆಂಗಳೂರು ಪೂರ್ವ 


ಈ) 


ಯಲಹಂಕ 21-19 
ಆನೇಕಲ್‌ 0-00 
766-08 


ಅತಿಕ್ರಮಿಸಲ್ಪಟ್ಟ ಸರ್ಕಾರಿ 
ಸ್ವತ್ತುಗಳನ್ನು ಮರಳಿ ಪಡೆಯಲು 
ಸರ್ಕಾರದ ಕ್ರಮವೇನು?" ' 


ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಬೃಹತ್‌ 
ಬೆಂಗಳೂರು ಪಾಲಿಕೆಯ ವ್ಯಾಪ್ತಿಯಲ್ಲಿ ಅತಿಕ್ರಮಿಸಲ್ಪಟ್ಟ 
ಸರ್ಕಾರಿ ಸ್ವತ್ತುಗಳನ್ನು ಸರ್ಕಾರದ ವಶಕ್ಕೆ ಪಡೆದು, 
ನಿಯಮಾನುಸಾರ ಕ್ರಮ ಕೈಗೊಂಡು, ಒತ್ತುವರಿಯಿಂದ 
ತೆರವುಗೊಳಿಸಿದ ಸರ್ಕಾರದ ಜಮಿಳನುಗಳನ್ನು ನಿರ್ಮಿತಿ 
ಕೇಂದ್ರರವರ ಮುಖಾಂತರ ತಂತಿ ಬೇಲಿ. ನಿರ್ಮಿಸಿ 
ಸಂರಕ್ಷಿಸಲಾಗುವುದು. ' oo 


ಸಂಖ್ಯ: ಆರ್‌ಡಿ 174 ಎಲ್‌ಜಿಕ್ಕ್ಯೂ 2021 (ಇ) K | ee 


ರಿ Be 
( ಅಶೋಕ) 
ಕಂದಾಯ ಸಚಿವರು 


